ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1231 
ಸದಸ್ಯರ ಹೆಸರು ಶ್ರೀ ಕೆ. ಹರೀಶ್‌ ಕುಮಾರ್‌ 
y (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಉತ್ತರಿಸುವ ದಿನಾಂಕ 22.09.2021 
ಪ್ರ.ಸಂ ಪ್ರಶ್ನೆ ಉತ್ತರ ME 
ಅ |ಭೂ ಹರಿವರ್ತನೆಯಾದ ಜಾಗಗಳ|208ನೇ ವರ್ಷದಿಂದ, ಕಂದಾಯ ಇಲಾಖೆಯ 
ವಿವರಗಳನ್ನು ಹತಾರು ವರ್ಷಗಳು | ಸಾಫ್ಟವೇರ್‌ ಮೂಲಕ ಕೃಷಿ: ಭೂಮಿಯನ್ನು 
ಕಳೆದರೂ ಇನ್ನೂ ಪಹಣಿ ಪತ್ರಿಕೆಯಲ್ಲಿ | ಕೃಷಿಯೇತರ ಉದ್ದೇಶಕ್ಕೆ ಪರಿವರ್ತಿಸಲಾಗುತ್ತಿದೆ. ಈ 
ದಾಖಲಿಸದೇ “ಇರುವುದರಿಂದಾಗಿ, | ಸಾಪ್ಟವೇರ್‌ ಎಲ್ಲಾ ಭೂ ಪರಿವರ್ತನೆ 
ಕೆಲವರು ಕೃಷಿ ಇಲಾಖೆ, ತೋಟಗಾರಿಕಾ | ಆದೇಶಗಳನ್ನು” ತಕ್ಷಣವೇ ಪಹಣಿಯಲ್ಲಿ 


ಇಲಾಖೆ, ಶೂಸ್ಯ ಬಡ್ಡಿ ಸಾಲದಂತಹ 
ಯೋಜನೆಗಳ ಸವಲತ್ತುಗಳನ್ನು 
ಪಡೆಯುತ್ತಿದ್ದು, ಈ ಬಗ್ಗೆ ಸರ್ಕಾರ 
ಕೈಗೊಂಡ ಕ್ರಮಗಳೇನು: (ಸಂಪೂರ್ಣ 
ವಿವರ ಒದಗಿಸುವುದು) 


ತೋರಿಸುತ್ತದೆ. ಆದರೆ 2018 ಕಿಂತ ಮೊದಲು ಭೂ 
ಪರಿವರ್ತನೆ ಆದೇಶಗಳನ್ನು ಕೈಯಿಂದ ಸಹಿ 
ಮಾಡಲಾಗುತ್ತಿತ್ತು. ಎಲ್ಲಾ ಸಂದರ್ಭಗಳಲ್ಲಿ 
ಪಹಣಿಯಲ್ಲಿ ಕೃಷಿಯಿಂದ ಕೃಷಿಯೇತರ ಬಳಕೆಗೆ 
ಪರಿವರ್ತನೆಯ ಪ್ರಸ್ತಾಪವನ್ನು ಕೈಯಿಂದ 
ಬರೆಯಬೇಕಾಗಿತ್ತು. ಆದರೆ, ಈಗ ಸಾಫ್ಟ್‌ವೇರ್‌ 
ಮೂಲಕ ಪರಿವರ್ತನೆ ಮಾಡುವುದರಿಂದ 
ಹೇಳಲಾದ ಸಮಸ್ಯೆಯನ್ನು ಪರಿಹರಿಸಲಾಗಿದೆ. 


ಆ [ಕೃಷಿ ಜಾಗವನ್ನು ವಾಸವ್ಯ ಮತ್ತು 


ವಾಣಿಜ್ಯ ಮತ್ತು ಕೈಗಾರಿಕಾ 
ಉದ್ದೇಶಗಳಿಗಾಗಿ ಭೂ. ಪರಿವರ್ತನೆ 
ಮಾಡಿದ ಸಂದರ್ಭದಲ್ಲಿ ಕಂದಾಯ 


ಇಲಾಖೆಯಿಂದ ಮಾಹಿತಿಯನ್ನು ಗ್ರಾಮ 
ಪಂಚಾಯತಿಗಳಿಗೆ ನೀಡದೇ ಗ್ರಾಮ 
ಪಂಚಾಯತ್‌ ವ್ಯಾಪ್ತಿಯಲ್ಲಿ ಭೂ 
"| ಪರಿವರ್ತನೆಯಾದ ಎಲ್ಲಾ ಜಾಗಗಳಿಗೆ 
ಭೂ ತೆರಿಗೆಯನ್ನು ವಿಧಿಸಲು 
ಸಾಧ್ಯವಾಗದೇ ಸರ್ಕಾರಕ್ಕೆ ವರ್ಷಂಪ್ಪತಿ 
ಲಕ್ಷಾಂತರ ರೂ. ತೆರಿಗೆ ನಷ್ಟವಾಗುತ್ತಿದ್ದು. 


ವಸತಿ ಅಥವಾ ವಾಣಿಜ್ಯ ಅಥವಾ ಕೈಗಾರಿಕಾ 
ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಆದೇಶದಲ್ಲಿ 
ಕಂದಾಯ ಇಲಾಖೆಯು ಭೂಮಿಯನ್ನು 
ಕೃಷಿಯೇತರ ಬಳಕೆಗೆ ಬಳಸುವ ಮೊದಲು 
ಮಾಲೀಕರು, ಗ್ರಾಮ ಪಂಚಾಯತ್‌ ಅಥವಾ. ನಗರ 
ಸೈಳೀಯ ಸಂಸ್ಥೆ ಅಥವಾ ಕೈಗಾರಿಕಾ ಇಲಾಖೆಯ 
ಅನುಮೋದನೆಯನ್ನು ' ಪಡೆಯಬೇಕು ಅಂಬ 
ಷರತ್ತು ವಿಧಿಸಿರುತ್ತದೆ. ಆದ್ದರಿಂದ ಸಂಬಂಧಪಟ್ಟ 
ಗ್ರಾಮಪಂಚಾಯತ್‌ ಅಥವಾ ನಗರ ಸ್ಮಳೀಯ 
ಸಂಸ್ಥೆಗಳು ಅಥವಾ ಕೈಗಾರಿಕೆಗಳ ಇಲಾಖೆಯು 
ಯಾವುದೇ ಭೂಮಿಯನ್ನು ಆಯಾ 


ಈ ಬಗ್ಗೆ ಸರ್ಕಾರ ಕೈಗೊಂಡ [ಸಂಸ್ಥೆ/ಣಲಾಖೆಗಳ ಅನುಮೋದನೆ ಪಡೆಯದೇ 
ಕ್ರಮಗಳೇನು? (ಸಂಪೂರ್ಣ ವಿವರ ವಸತಿ ಅಥಮಾ ವಾಣಿಜ್ಯ ಅಥವಾ ಕೈಗಾರಿಕಾ 
ನೀಡುವುದು) £ ಉದ್ದೇಶಕ್ಕಾಗಿ ಉಪಯೋಗಿಸಿದಲ್ಲಿ 
| ಕ್ರಮಕ್ಕೆಗೊಳ್ಳಬೇಕು. MORON) 
f We 
ಸಂಚ್ಯ:ಆರ್‌ಡಿ/115/ಟಆರ್‌ಎಂ/2020 & PR 
( . ಅಶೋಕ) 


ಕಂದಾಯ ಸಚಿವರು 


